ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ಲೆ ಸಂಖ್ಯೆ 


306 


ಮಾನ್ಯ ಸದಸ್ಯರ ಹೆಸರು 


ಶೀ ಕೆ.ಎ. ತಿಪ್ಪೇಸ್ವಾಮಿ 
(ನಾಮ ನಿರ್ದೇಶನ ಹೊಂದಿದವರು) 


ಉತ್ತರಿಸಬೇಕಾದ ದಿನಾಂಕ: 03-02-2021 
A ಉತ್ತರಿಸುವ ಮಾನ್ಯ ಸಚಿವರು ನ ಕೃ೩'ಸಚಿವರು oo 
ಕ್ರಸಂ.  ಪಕ್ನೆ ಉತ್ತರ | 
ಅ) ಮಣ್ಣಿನ ಫಲವತ್ತತೆಗೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಮಣ್ಣಿನ ಫಲವತ್ತತೆಗೆ ಸಂಬಂಧಿಸಿದಂತೆ, ಕೃಷಿ 


ಲ 


ಎದುರಿಸುತ್ತಿರುವ ರಾಜ್ಯದ 
ಯಾವುವು: 


ಕೃಷಿ ಭೂಮಿ ಗರಿಷ್ಠ ಸವಾಲುಗಳನ್ನು 


ಜಿಲ್ಲೆಗಳು 


| ಭೂಮಿಯಲ್ಲಿ ಹೆಚ್ಚು ಆಮ್ಲೀಯ ಅಂಶವನ್ನು ಮತ್ತು ಹೆಚ್ಚು 


ಲವಣಾಂಶದ ಸವಾಲುಗಳನ್ನು ಎದುರಿಸುತ್ತಿರುವ - ಜಿಲ್ಲೆಗಳ 
ವಿವರ ಈ ಕೆಳಕಂಡಂತಿದೆ: 
_ . 
ಸ ವಿವರ ಜಿಲ್ಲೆಗಳು 
1 1 ಹೆಚ್ಚು ಆಮ್ಲೀಯ ಮೇಣ್ದ | ಉಡುಪಿ, 
(pH <5.5) ಉತ್ತರ: ಕನ್ನಡ, 
ಶಿವಮೊಗ್ಗ, 
ದಕ್ಷಿಣ ಕನ್ನಡ 
ಕೊಡಗು, 
ಬೆಂಗಳೂರು ಗ್ರಾಮಾಂತರ } 
| | ಬೆಂಗಳೂರು ನಗರ 
2 ಹೆಚ್ಚು ಲವಣಾಂಶ ಗದಗ, 
ಮಣ್ಣು ವಿಜಯಪುರ | 
_ (HS). ಕೊಳ್ಳ - — ಘಿ 
ಬಾಗಲಕೋಟೆ. 


The Districts facing major soil fertility 
problems in regard to highly acidicity and highly 
alkalinity in agriculture lands are as follows: 

SI No Particulars 
1 “Highly acidic soil 
(pH <5.5) 


Districts 
Udupi, 
Uttar Kannada, 
Shimogga, 
Dakshin Kannada, 
Kodagu, 
ಮಃ Bangalore Urban, 

- Bangulore rural. 


2 Highly alkaline soil | Gadag, 
(pH >8.5) Vijaypur, 
Koppal, 
Belagavi 
೫ -—|Bagatkote: ° ~~: Wi 
ಆ) |ಈ ಜಿಲ್ಲೆಗಳಲ್ಲಿನ ಮಣ್ಣಿನ ಫಲವತ್ತತೆ ಈ ಜಿಲ್ಲೆಗಳಲ್ಲಿನ ಮಣ್ಣಿನ ಫಲವತ್ತತೆ ಕಾರ್ಡ್‌/ಮಣ್ಣಿನ 
ಕಾರ್ಡ್‌/ಮಣ್ಣಿನ ಆರೋಗ್ಯ ಕಾರ್ಡ್‌ ಆರೋಗ್ಯ ಕಾರ್ಡ್‌ಗಳನ್ನು ವಿತರಿಸಲಾದ ರೈತರ ಸಂಖ್ಯೆ 
ಗಳನ್ನು ಎಷ್ಟು ಮಂದಿ ರೈತರಿಗೆ' ವಿವರಗಳನ್ನು ಅನುಬಂಧ-1 ರಲ್ಲಿ ನೀಡಲಾಗಿದೆ. 
ವಿತರಿಸಲಾಗಿದೆ; (ಜಿಲ್ಲಾವಾರು ವಿವರ AA | y | 
ಇ The District-wise details of Soil Health 
ನೀಡುವುದು) Card/Soil Fertility Card distributed to farmers is 
given in Annexture-l. 
ಇ) | ರಾಜ್ಯದಲ್ಲಿ ಸ್ಥಾಪಿಸಲಾಗಿರುವ ಮಣ್ಣಿನ "ರಾಜ್ಯದಲ್ಲಿ ಕೃಷಿ ಇಲಾಖೆ ಮತ್ತು ಕೃಷಿ ಸಂಬಂಧಿತ 


ಪರೀಕ್ಷಾ ಪ್ರಯೋಗಾಲಯಗಳ ಸಂಖ್ಯೆ 
ಎಷ್ಟು; (ಜಿಲ್ಲಾವಾರು ವಿವರ 
ನೀಡುವುದು) 


ಇಲಾಖೆಗಳ ಅಧೀನದಲ್ಲಿ 97 "ಮಣ್ಬು ಪರೀಕ್ಷಾ 
ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗಿದೆ. ಇದಲ್ಲದೆ 212 ಗ್ರಾಮ 
ಮಟ್ಟದ ಮಣ್ಣು ಪರೀಕ್ಷಾ ಪ್ರಯೋಗಾಲಯಗಳನ್ನು ಅರ್ಹ 
ಫಲಾನುಭವಿಗಳಿಗೆ ಸಹಾಯ ಧನ ನೀಡಿ ಸ್ಥಾಪಿಸಲಾಗಿದೆ. 

1. ಸ್ಥಾನಿಕ ಪರೀಕ್ಷಾ ಪ್ರಯೋಗಾಲಯ-96 

2. ಸಂಚಾರಿ ಮಣ್ಣು ಪರೀಕ್ಷಾ ಪ್ರಯೋಗಾಲಯ-। 


3. ಗ್ರಾಮ ಮಟ್ಟದ ಮಣ್ಣು ಪರೀಕ್ಷಾ ಪ್ರಯೋಗಾಲಿಯಗಳು- 
212 


ಜಿಲ್ಲಾವಾರು ವಿವರವನ್ನು ಅನುಬಂಧ-2 ರಲ್ಲಿ ನೀಡಲಾಗಿದೆ. 


97 Soil Testing Laboratories have been 
established under Agriculture Department and allied 
departments. 


In addition to this 212 village level soil testing 
laboratories have been established under subsidy 
basis, by selected beneficiaries. 


1. Static Soil Testing Laboratories-96. 
2. Mobile Soil Testing Laboratories-1. 
3. Village Level Soil Testing Laboratories-212 


District-wise details, is given in Annexure-2. 


ರಾಜ್ಯದ 
ಒಂದು 


ಪ್ರತಿ ಜಿಲ್ಲೆಯಲ್ಲೂ 
ಮಣ್ಣಿನ 


ಕನಿಷ್ಠ 


ಪರೀಕ್ಷಾ 


ರಾಜ್ಯದಲ್ಲಿ ಈಗಾಗಲೇ ಪ್ರತಿ ಜಿಲ್ಲೆಯಲ್ಲಿಯೂ ಕನಿಷ್ಠ 


ಒಂದು ಮಣ್ಣಿನ ಪರೀಕ್ಷಾ ಪ್ರಯೋಗಾಲಯವು 


ಪ್ರಯೋಗಾಲಯವನ್ನು “ಮತ್ತು -ಸಂಚಾರಿ- 


ಮಣ್ಣಿನ ಪರೀಕ್ಷಾ ಪ್ರಯೋಗಾಲಯವನ್ನು 


: ಸಂಚಾರಿ ಸಸ್ಯ ಆರೋಗ್ಯ ಚಿಕಿತ್ಲಾಲಯಗಳನ್ನು ಮತ್ತು 
| ಖನಿಜ ನಿಧಿಯಡಿ ಕೊಪ್ಪಳ ಜಿಲ್ಲೆಯಲ್ಲಿ 20 ಸಂಚಾರಿ ಸಸ್ಯ 


ಮಣ್ಣಿನ ಪರೀಕ್ಷಾ ಪ್ರಯೋಗಾಲಯವಿದೆ. 


ಪ್ರತಿ ಜಿಲ್ಲೆಯಲ್ಲಿಯೂ ಸಂಚಾರಿ ಮಣ್ಣಿನ ಪರೀಕ್ಷಾ 
] ಪೆಯೋಗಾಲಯವನ್ನು”  ಸ್ಥ್‌ಖಸಲು 
ಯೋಜಿಸಿರುವುದಿಲ್ಲ. 
ರಾಷ್ಟ್ರಿಯ ಕೃಷಿ ವಿಕಾಸ ಯೋಜನೆಯಡಿ ಕೃಷಿ 
ಖು 
ಬೆಳೆಗಳಲ್ಲಿನ ಕೀಟ, ರೋಗ, ಕಳೆ, ಸಸ್ಯ ಪೋಷಕಾಂಶಗಳ 
ಕೊರತೆ, ಮಣ್ಣು ಮತ್ತಿತರ ತಾಂತ್ರಿಕ ಸಹಾಯವನ್ನು ಕ್ಷೇತ್ರ 


ಮಟ್ಟದಲ್ಲಿಯೇ ರೈತರಿಗೆ ಒದಗಿಸುವ ನಿಟ್ಟಿನಲ್ಲಿ 60 ಸಂಚಾರಿ 


' ಸಸ್ಯ ಆರೋಗ್ಯ ಚಿಕಿತ್ಲಾಲಯಗಳ ಸ್ಥಾಪನೆಯನ್ನು ಮಾಡಲಾಗಿದೆ. 


(ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ರಾಜ್ಯದಲ್ಲಿ 40 
ಮಾ 
ಜಿಲ್ಲಾ 


ಆರೋಗ್ಯ ಚಿಕಿತ್ಸಾಲಯಗಳನ್ನು ಸ್ಲಾಪನೆ ಮಾಡಲಾಗಿದೆ). 


ಧಿ 


All Districts in the State have at least one soil 
testing laboratory. Belagavi District has a Mobile 
Suil Testing Laboratory. 


The Government has not planned to establish 
Mobile Soil Testing Laboratories in all districts of 
the State. 


However, Government has established 60 
mobile plant health clinics to give technical aid to 
farmers regarding pest, diseases, plant nutrient 
deficiency ‘and soil health at field level. (40 mobile 
plant ‘health clinics under Rastriya Krishi Vikasa 
Yojana in the State and 20 mobile plant health 
clinics have been established under District Mining 


ಾರ್ಯನಿರ್ವನಿಸುತಿದೆ- ಚೆಳಗಾವಿ-ಚತ್ಲಯಳ್ಲಿ "ಮಾತ್ರ ಸಂಚಾರ! py 


ಸರ್ಕರ 


Fund in Koppal district) 


ಮಣ್ಣಿನ ಆರೋಗ್ಯ ಕಾರ್ಡ್‌ 
ಯೋಜನೆಯ ವಿತರಣೆಯಲ್ಲಿ ಖಾಸಗಿ 


ಮಣ್ಣು ಆರೋಗ್ಯ ನಿರ್ವಹಣೆ ಯೋಜನೆಯಡಿ 
ರಾಜ್ಯದಲ್ಲಿ ಕೃಷಿ ಕ್ಲಿನಿಕ್‌ ಮತ್ತು ಕೃಷಿ ಉದ್ದಿಮೆದಾರರು, ಮಾಜಿ 


[a} 
ಪದವೀಧರರು ಮತ್ತು ಕಾಲೇಜು 
ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆಯನು 

೧ಗಿ'೪ Ki 
ಸರ್ಕಾರ ಪರಿಗಣಿಸಿ, ಕ್ರಮ 
ತೆಗೆದುಕೊಳ್ಳುವುದೇ? 


ಸಸ್ಯಗಳು ಮತ್ತು -ಸರುದ್ಯಾಗ-್ಯಸ-"ಹದಧರು, -ಸ್ಪಸಹಾಹ್‌-ಸರಘಗಹಾ ರೈತರ ಸತ್ಪಾದ್‌ರ 


ಸಂಸ್ಥೆಗಳು, ರೈತ ಉತ್ಸನ್ನ ಕಂಪನಿಗಳು, ರೈತರ ಜಂಟಿ 
ಜವಾಬ್ದಾರಿ ಗುಂಪುಗಳು, ರೈತರ ಸಹಕಾರ: ಸಂಘಗಳು, 
ಪ್ರಾಥಮಿಕ ಕೃಷಿ ಸಹಕಾರ ಸಂಘ, ಪರಿಕರಗಳ ರಿಟೇಲ್‌ 
ಔಟ್‌ಲೆಟ್‌ಗಳು,. ರಿಟೇಲ್‌ ವ್ಯಾಪಾರಿಗಳು ಮತ್ತು 
ಶಾಲಾ-ಕಾಲೇಜುಗಳಿಗೆ ಗ್ರಾಮ ಮಟ್ಟದ ಮಣ್ಣು ಪರೀಕ್ಷಾ 
ಪ್ರಯೋಗಾಲಯವನ್ನು ಸ್ಥಾಪಿಸಲು ಸಹಾಯ ಧನವನ್ನು 


| ನೀಡಲಾಗುತ್ತದೆ. 


Agri-Clinic and Agri Business Centers (AC & 
ABC), Agri-prenures, Ex-servicemen, Self-Help 
Groups (SHGs), Farmers Producer Organization 
(FPOs), Farmer Producer ‘Companies (FPCs), 
Farmers Joint Liability Groups, Farmers Co- 
operative Societies, PACs, Input Retail Outlets, 
Input retailers, Schools and Colleges are considered 
to provide subsidy to. establish village level soil 
testing labs in the State under Soil Health 
Management Scheme. ೨ 


ಸಂಖ್ಯೆ:- ಕೃಇ/08/ಕೃಲಉುಅ/2021 


ವಿಧಾನ ಪರಿಪತ್ತಿನ ಚುಕ್ಕೆ ಗುರುತಿನ ಪಶ್ನೆ ಸಂಖ್ಯೆ; 306ಕ್ಕೆ 
ಅನುಬಂಧ-1 
| ಮಣ್ಣುಅರೋಗ್ಯ ಕಾರ್ಡ್‌ಗಳನ್ನು 
ವಿತರಿಸಲಾದ ರೈತರ ಸಂಖ್ಯೆ 


1,85,598 


1,56,668 . 


ಜಾಡೆಗು, 30 


4 
5 
6 ಟೌಂಗಳೂರು ಗಾಮಾಂತರ್‌ . 1,69,448 
- ಮ 
KF 
5 


“ವಿಜಯಪುರ, i 363.274 


1) ಕೊಪಳ 219.346 
ಬೆಳಗಾವಿ 497,496 


11° 
5 et 


ವಿಧಾನ ಪರಿಪತ್ತಿನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 306ಕ್ಕೆ 


ಅನುಬಂಧ-?2 


ಕ್ರ 
೨. ಜಿಲ್ಲೆ 


[ 


ತೋಟಗಾರಿಕ 
ಇಲಾಖೆ 


[| ಬಾಗಲಕೋಟೆ 


ಬಳ್ಳಾರಿ 
K) 


ಬೆಂಗಳೂರು ನಗರ 


Blo ojo -— 


[ew] 


